ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 17-03-2021 ಪ್ರಶ್ನೆ ಸಂಖ್ಯೆ: 1233(1443) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎಸ್‌.ರವಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತರಿಸುವ ಸಚಿವರು : ಕಂದಾಯ ಸಚಿವರು 


ವಿಷಯ : ೫NDR್ಗ್ನ೯ಮತ್ತು 50೧೯ ಯೋಜನೆ ಅನುದಾನದ ಬಗ್ಗೆ 


(ಅ) ಎನ್‌.ಡಿ.ಆರ್‌.ಎಫ್‌ ಮತ್ತು ಎಸ್‌.ಡಿ.ಆರ್‌.ಎಫ್‌ ಯೋಜನೆಯಡಿ ಕೇ೦ದ್ರ ಸರ್ಕಾರದಿಂದ 
ರಾಜ್ಯಕ್ಕೆ ಬಂದಿರುವಂತಹ ಅನುದಾನ ಎಷ್ಟು ; ಇದರಲ್ಲಿ ಯಾವ ಯಾವ ಬಾಬ್ದು ಎಷ್ಟು ; 
ಇದರಲ್ಲಿ ಖರ್ಚಾಗಿರುವುದು ಎಷ್ಟು ; (ವಿವರ ನೀಡುವುದು) 


(ಆ) ಕಳೆದ ಮೂರು ವರ್ಷಗಳಿಂದ ಪ್ರಕೃತಿ ವಿಕೋಪದಿಂದ ಹಾನಿಗೊಳಗಾದ ಸಂತ್ರಸರಿಗೆ 
ಬಿಡುಗಡೆ ಮಾಡಿದ ಮೊತ್ತವೆಷ್ಟು; (ವಿವರ ನೀಡುವುದು) 


(ಇ) ಕಳೆದ ಮೂರು ವರ್ಷಗಳಿಂದ ಮಳೆಯಿಂದ ಜೀವ ಹಾನಿಯಾದವರ ಸಂಖ್ಯೆ ಎಷ್ಟು 
ಹಾಗೂ ಅವರಿಗೆ ನೀಡಲಾದ ಪರಿಹಾರಗಳೇನು? (ವಿವರ ನೀಡುವುದು) 


